ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ 24ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1 ವಿತ್ತೀಯ ಕಾರ್ಯಕಲಾಪಗಳು 


ಅ) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 2೦13-14ನೇ ಸಾಅನ ಪೂರಕ 
ಅಂದಾಜುಗಳನ್ನು (ಎರಡನೇ ಕಂತು) ಮಂಡಿಸುವುದು. 


ಆ) 2೦14-15ನೇ ಸಾಅನ ಆಯವ್ಯಯದ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ. 


2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಹನ್ನೊಂದನೇ ಪಟ್ಟ 


ಆ) ದಿನಾಂಕ 18.೦2.2೦14ರ ಏಳನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ; ಅರಣ್ಯ ಸಚಿವರು 
ಶ್ರೀ ರಾಜೇಶ್‌ ಹೆಚ್‌. ಪಿ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: ೨5(190೦4) 


ಇ) ದಿನಾಂಕ 15.೦2.2೦14ರ ಏಳನೇ 
ಪಟ್ಟಯಂದ ವರ್ಗಾವಣೆಗೊಂಡ ಕಾರ್ಮಿಕ ರಾಜ್ಯ ಸಚಿವರು 
ಶ್ರೀ ಅಪ್ಪಾಜಿ 6 ಚನ್ನಬಸವರಾಜ್‌ ಶಂಕರರಾವ್‌ 
ನಾಡಗೌಡ ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: ೨8(1642) 


ಈ) ಆಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು - ಹನ್ನೊಂದನೇ ಪಟ್ಣ 


3. ವರದಿಯನ್ನೊಪ್ಪಿಸುವುದು 


ಶ್ರೀ ತಪ್ಪೀರ್‌ ಸೇಠ್‌ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) ಅವರು 
2೦13-14ನೇ ಸಾಅನ ಸರ್ಕಾರಿ ಭರವಸೆಗಳ ಸಮಿತಿಯ ಮೊದಲನೇ ವರದಿಯನ್ನು 
ಒಪ್ಪಿಸುವುದು. 


ಪು.ತಿ.ನೋ.. 


4. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಎಸ್‌. ಸುರೇಶ್‌ಕುಮಾರ್‌ ಅವರು ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ 
ಕೇಂದ್ರದ ಆಡಳತ ಮಂಡಳಯವರು ಸರ್ಕಾರಿ ನೌಕರರ ವಯೋನಿವೃತ್ತಿಯನ್ನು 
ನಿಗದಿಗೊಳಸಿ. ಹೊರಡಿಸಲಾದ ಆದೇಶವನ್ನು ಜಾರಿಗೊಳಸದಿರುವುದು ಹಾಗೂ 
ಸರ್ಕಾರದ ಅನುಮತಿ ಇಲ್ಲದೇ ಸುಪ್ರೀ೦ ಕೋರ್ಟ್‌ನಲ್ಲ ದಾವೆಯನ್ನು ಹೂಡಿರುವ ಬಗ್ಗೆ 
ಮಾನ್ಯ ಸಣ್ಣ ಕೈಗಾರಿಕೆಗಳು, ಮುಖರಾಯಿ ಮತ್ತು ಸಕ್ಕರೆ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಎನ್‌.ರಾಜಣ್ಣ ಮತ್ತು ಈ. ತುಕಾರಾಂ ಅವರುಗಳು ಬೆಂಗಳೂರು ಉತ್ತರ 
ತಾಲ್ಲೂಕು ಯಶವಂತಪುರ ಹೋಬಳ ಕೊಡಿಗೇಹಳ್ಳಿ ಗ್ರಾಮದ ಸರ್ವೆ ನಂ 31ರಲ್ಲನ 
ನಾಲ್ಕು ಎಕರೆ ಭೂಮಿಯನ್ನು ವಿಶೇಷ ಭೂಸ್ಟಾಧೀನಾಧಿಕಾರಿ-2 ಇವರು ಭೂಸ್ವಾಧೀನ 
ಮಾಡಿ ಸಾರ್ವಜನಿಕ ಉದ್ದೇಶಕ್ಕೆ ಬಳಸದೆ ಇರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಸಿ.ಎನ್‌.ಬಾಲಕೃಷ್ಣ ಮತ್ತು ಕೆ.ಎಂ. 
ಶಿವಅಂಗೇಗಳಡ ಅವರುಗಳು ಹಾಸನ ಜಲ್ಲೆ ಹೊಳೆನರಸೀಪುರ ಟೌನ್‌ ರೈಲ್ವೆ ನಿಲ್ದಾಣದ 
ಎರಡು ಬದಿಗಳಲ್ಲ ಪ್ಲಾಟ್‌ಫಾರಂ ಮತ್ತು ಶೆಲ್ಪರ್‌ ಇಲ್ಲದಿರುವ ಬಗ್ಗೆ ಮಾನ್ಯ ಮೂಲ 
ಸೌಕರ್ಯ ಅಭವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಮನೋಹರ ಹೆಚ್‌. ತಹಶೀಲ್ದಾರ್‌ ಅವರು ಹಾವೇರಿ ಜಲ್ಲೆ ಹಾನಗಲ್‌ 
ತಾಲ್ಲೂಕಿನಲ್ಲಿ ಹೊಸ ಶಾಲಾ ಕೊಠಡಿಗಳನ್ನು ನಿರ್ಮಿಸುವ ಹಾಗೂ ಖಾಅ ಇರುವ 1೨2 
ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ತುಕಾರಾಂ ಈ ಅವರು ಮೆ: ಬ್ರಹ್ಮಿಣಿ ಸ್ಟೀಲ್‌ ಮತ್ತು ಮೆ:ಮಿತ್ತಲ್‌ ಸ್ಟೀಲ್‌ 
ಸ೦ಸ್ಥೆಗಳಗಾಗಿ ವಶಪಡಿಸಿಕೊಂಡಿರುವ ಬಳ್ಳಾರಿ ತಾಲ್ಲೂಕು ಸಂಡೂರು ಮತಕ್ಷೇತ್ರ 
ವ್ಯಾಪ್ತಿಯಲ್ಲ ಬರುವ ಕುಡಿತಿಸಿ, ವೇಣಿವೀಣಾಪುರ ಮತ್ತು ಕೊಳಗಲ್‌ ಗ್ರಾಮಗಳು 
ಸೇರಿದಂತೆ ಸುಮಾರು 11 ಸಾವಿರ ಎಕರೆ ಜಮೀನುಗಳಗೆ ದರ ನಿಗದಿಪಡಿಸುವಲ್ಲ 
ತಾರತಮ್ಯ ಉಂಟು ಮಾಡಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯವುದು. 


. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ 
ಸಮಾನತೆಯ ಹಕ್ಕಿದ್ದರೂ ಅನೇಕ ಗ್ರಾಮಗಳಲ್ಲಿ ಇದುವರೆಗೂ ಅಸ್ಪೃಶ್ಯತೆಯ ಪದ್ಧತಿ 
ಜಾರಿಯಲ್ಲರುವುದರಿಂದ ಉಂಟಾಗಿರುವ ತೊಂದರೆಗಳ ಬಗ್ಗೆ ಸಮಾಜ ಕಲ್ಯಾಣ 
ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


7. ಕ್ರೀ ಹೆಚ್‌.ಆರ್‌. ಅಲಗೂರ (ರಾಜು) ಅವರು ರಾಜ್ಯದಲ್ಲಿ ಬಗರ್‌ ಹುಕುಂ ಸಾಗುವ 
ಸಕ್ರಮೀಕರಣಕ್ಕೆ ಸಂಬಂಧಿಸಿದ ಕಂದಾಯ ನಿಯಮಾವಳಗಳ ನಿಯಮ ೨7(1ಕ್ಕೆ 
ತಿದ್ದುಪಡಿ ತರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಕೆ.ಬ.ಕೋಳವಾಡ್‌ ಅವರು ಹಾವೇರಿ ಜಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ ವನ್ಯಜೀವಿ 
ವಲಯದ ಚೀಟುಗಳಾದ ಹಳಲಗೇರಿ, ಹನುಮಾಪುರ, ಹುಲ್ಲತ್ತಿ, ಮೇಡ್ಲೇರಿ, 
ಕುದರೇಹಾಳ, ಹುಣಸಿಕಟ್ಟೆ, ಚೀಟ್‌ಗಳಲ್ಲ ಪಿ.ಸಿ.ಪಿ. ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ವಾಚ್‌ಮ್ಯಾನ್‌ಗಳಗೆ ಸರ್ಕಾರದಿಂದ ನೀಡಲಾಗುತ್ತಿರುವ 
ವೇತನವನ್ನು ಸರಿಯಾಗಿ ಪಾವತಿಸದೆ ವಂಚಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ 
ಗಮನ ಸೆಳೆಯುವುದು. 


೨. ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಅವರು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಕೆ 
ವಾರ್ಡ್‌ ಸಂಖ್ಯೆ ೮೦ರ ಕಸ್ತೂರಿ ನಗರದ ರಾಜಾ ಕಾಲುವೆಗಳಲ್ಲ ತ್ಯಾಜ್ಯ ವಸ್ತುಗಳು 
ತುಂಬರುವುದರಿಂದ ಕಲುಷಿತ ನೀರು ಮುಂದೆ ಹರಿಯದೆ ಉಂಟಾಗಿರುವ 
ತೊ೦ದರೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


10. ಶ್ರೀಯುತರುಗಳಾದ ಸಿ.ಎನ್‌. ಬಾಲಕೃಷ್ಣ, ಎ೦.ಟ. ಕೃಷ್ಣಪ್ಪ, ಹೆಚ್‌.ಡಿ. ರೇವಣ್ಣ, 
ಕೆ.ಎಂ. ಶಿವಅ೦ಗೇಗೌಡ ಮತ್ತು ಇತರರು ರಾಜ್ಯದಲ್ಲ ಬರಗಾಲ ಮತ್ತು 
ಕೊಳೆರೋಗದಿ೦ದ ತೆಂಗಿನ ಮತ್ತು ಅಡಿಕೆ ಮರಗಳು ನಾಶವಾಗಿರುವುದರಿಂದ ರೈತರಿಗೆ 
ಪ್ಯಾಕೇಜ್‌ ರೂಪದಲ್ಲ ಪಾವತಿಸಿರುವ ಪರಿಹಾರದ ಬಗ್ಗೆ. ಮಾನ್ಯ ಕೃಷಿ ಮಾರುಕಟ್ಟೆ 
ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ಕೊರಟಗೆರೆ ಪಟ್ಟಣದಲ್ಲ ಶಾದಿಮಹಲ್‌ ಕಟ್ಟಡ 
ನಿರ್ಮಾಣದ ಕಾಮಗಾರಿಯು ಅನುದಾನ ಕೊರತೆಯಿಂದ ಪೂರ್ಣಗೊಳ್ಳದಿರುವುದರಿಂದ 
ಮುಸ್ಲಿಂ ಬಾಂಧವರಿಗೆ ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಪೆ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ 
ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಡಿ.ಎನ್‌. ಜೀವರಾಜ್‌ ಅವರು ಮಲೆನಾಡು ಹಾಗೂ ಕರಾವಳ ಭಾಗದ ರೈತರ 
ಜೀವನಾಡಿಯಾದ ಅಡಿಕೆ ಬೆಳೆಗೆ ಹಳದಿ ರೋಗ ತಗಆರುವುದರಿಂದ ರೈತರಿಗೆ ನಷ್ಟ 
ಉ೦ಟಾಗಿರುವ ಬಗ್ಗೆ ಮಾನ್ಯ ಕೃಷಿ ಮಾರುಕಣ್ಣಿ ಮತ್ತು ತೋಟಗಾರಿಕೆ ಸಚಿವರ ಗಮನ 
ಸೆಳೆಯುವುದು. 


13. ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಹೈದ್ರಾಬಾದ್‌- ಕರ್ನಾಟಕ ಪ್ರದೇಶದಲ್ಲ 
ಮಹಾತ್ಯ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ. ರೈತರಿಗೆ 
ಸಿರಿಯಾದ ಕೂಆಯನ್ನು' ನೀಡುತ್ತಿಲ್ಲದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸತತ ಗಮನ ಸೆಳೆಯುವುದು. 


ಪು.ತಿ.ನೊ6,. 


ಡವ 


14. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 
ಯೋಜನೆಯಾದ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯಡಿ 
ಕಾಮಗಾರಿಗಳನ್ನು ನಿರ್ವಹಿಸಿದ ಸಂಸ್ಥೆಗಳಗೆ ಹಣ ಬಡುಗಡೆ ಮಾಡದಿರುವುದರಿಂದ 
ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಕಾಮಗಾರಿಗಳು ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


1ರ. ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಸಿ.ಟ.ರವಿ, ಎನ್‌.ಚಲುವರಾಯಸ್ವಾಮಿ. 
ಹೆಚ್‌.ಕೆ. ಕುಮಾರ್‌ಸ್ತಾಮಿ,  ಕೆ.ಎಂ.ಶಿವಅಂಗೇಗೌಡ ಮತ್ತು ವೈ.ಎಸ್‌.ವಿ.ದತ್ತ 
ಅವರುಗಳು ಹಾಸನ ನಗರಸಭೆಯ ಪೌರಾಯುಕ್ತರು ರಾಜ್ಯದ ವಿವಿಧ ನಗರಸುಭೆಗಳಲ್ಲ 
ನಡೆಸಿರುವ ಅವ್ಯವಹಾರದ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, 
ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರ 
ಗಮನ ಸೆಳೆಯುವುದು. 


5. ನಿಯಮ 69೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಯೆ ಅಲ್ಲ ಕಾಲಾವಧಿ ಚರ್ಚೆ 
1. ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ಎನ್‌.ಹೆಚ್‌.ಕೋನರೆಡ್ಡಿ 
ಬ.ಚ.ನಿಂಗಯ್ಯ, ಹಾಗೂ ಎಂ.ಟಿ.ಕೃಷ್ಣಪ್ಪ ಅವರುಗಳು ಅಡಿಕೆ ಆರೋಗ್ಯಕ್ಕೆ 


ಹಾನಿಕಾರಕ ಎಂದು ಕೇಂದ್ರ ಸರ್ಕಾರ ವರದಿ ಸಲ್ಲಸಿರುವ ಬಗ್ಗೆ ರಾಜ್ಯ ಸರ್ಕಾರವು 
ತೆಗೆದುಕೊಳ್ಳುವ ನಿರ್ಣಯದ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಎಸ್‌.ಆರ್‌. ವಿಶ್ವನಾಥ್‌, ಎಂ. ಕೃಷ್ಣಪ್ಪ ಮತ್ತು ರವಿಸುಬ್ರಮಣ್ಯ 
ಅವರುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿ೦ದ ಅರ್ಕಾವತಿ ಬಡಾವಣೆ 
ನಿರ್ಮಾಣಕ್ಕಾಗಿ ವಶಪಡಿಸಿಕೊಳ್ಳಲಾದ ಜಮೀನುಗಳ ಪೈಕಿ ಕೆಲವು ಭೂಮಾಅಕರಿಗೆ 
ಪರಿಹಾರ ರೂಪದಲ್ಲ ನಿವೇಶನ ಹಂಚಿಕೆ ಮಾಡಲಾಗಿದ್ದರೂ ಕಾನೂನು ಬಾಹಿರವಾಗಿ 
ಆ ಜಮೀನುಗಳನ್ನು ಡಿ ನೋಟಫಿಕೇಷನ್‌ ಮಾಡಿ ಆದೇಶ ಹೊರಡಿಸಿರುವ ಬಗ್ಗೆ 
ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


EE NS 
Ra ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


